ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೯ 
Volume 149 


ಬೆಂಗಳೂರು, ಗುರುವಾರ , ಡಿಸೆಂಬರ್ ೧೮, ೨೦೧೪ ( ಮಾರ್ಗಶಿರ ೨೭, ಶಕ ವರ್ಷ ೧೯೩೬ ) 
Bangalore, Thursday, December 18 , 2014 (Margashira 27 , Shaka Varsha 1936 ) 


ಸಂಚಿಕೆ ೫೦ 
Issue 50 


ಭಾಗ ೨ 
ನೇಮಕಗಳು , ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 
PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 119 SPS 2014, Bangalore , Dated : 21 July , 2014 , 


Sri H .C . Kishore Chandra , IPS (KN - 1984 ), Additional Director General of Police, Communication , Logistic and Modernization , 
Bangalore is transferred with immediate effect and posted until further orders as Additional Director General of Police , Law and Order, 
Bangalore vice Sri M .N . Reddi, IPS transferred . 

Sri M .N . Reddi, IPS (KN - 1984 ), Additional Director General of Police, Law and Order , Bangalore is transferred with immediate 
effect and posted until further orders as Additional DirectorGeneral of Police & Commissioner of Police , Bangalore City , Bangalore vice 
Sri Raghavendra H . Auradkar, IPS transferred. 

Sri Raghavendra H . Auradkar, IPS (KN - 1987 ), Additional Director General of Police & Commissioner of Police , Bangalore City , 
Bangalore is transferred with immediate effect and posted until further orders as Additional Director General of Police , Karnataka State 
Reserve Police, Bangalore relieving Sri N . S . Megharikh , IPS of additional charge . 

Sri Kamal Pant, IPS (KN - 1990 ), Inspector General of Police & Additional Commissioner of Police , Law & Order , Bangalore City, 
Bangalore is transferred with immediate effect and posted until further orders as Inspector General of Police, Grievances & Human 
Rights , Bangalore vice Sri Alok Kumar, IPS transferred . 

Sri Alok Kumar, IPS (KN -1994 ), Inspector General of Police , Grievances & Human Rights, Bangalore is transferred with 
immediate effect and posted until further orders as Inspector General of Police & Additional Commissioner of Police , Law & Order, 
Bangalore City , Bangalore vice Sri Kamal Pant, IPS transferred . 

By Order and in the name of the Governor of Karnataka , 

J. D .MADHUCHANDRA TEJASWI, 

Under Secretary to Government, 
P . B . 487 

DP & AR ( Services - IV ). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ : ಸಿಆಸುಇ 45 ಸೇಲೋಯು 2013, ಬೆಂಗಳೂರು, ದಿನಾಂಕ: 15ನೇ ಸೆಪ್ಟೆಂಬರ್, 2014 , 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಆಸುಇ 185 ಸೇಲೋಯು2008 , ದಿನಾಂಕ: 18 -12 -2009ರಲ್ಲಿ ಸಾಮಾನ್ಯ ವಿಭಾಗ ಶೀರ್ಷಿಕೆಯಡಿಯಲ್ಲಿ 
ಲೆಕ್ಕ ಪರಿಶೋಧನಾಧೀಕ್ಷಕ ಹುದ್ದೆಗೆ ಸಂಬಂಧಪಟ್ಟ ನಮೂದುಗಳ ಅಂಕಣ ( 2) ರಲ್ಲಿ ಪ್ರಥಮ ದರ್ಜೆ ಸಹಾಯಕ ವೃಂದದಿಂದ ಬಡ್ತಿಯ ಮೂಲಕ, ಪ್ರಥಮ 


( ೩೧೭) 


೩೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೮, ೨೦೧೪ 

ಭಾಗ ೨ 
ದರ್ಜೆ ಸಹಾಯಕ ವೃಂದದಲ್ಲಿ ಸೂಕ್ತ ವ್ಯಕ್ತಿಯು ಮುಂಬಡ್ತಿಗೆ ಲಭ್ಯವಿಲ್ಲದಿದ್ದಲ್ಲಿ ರಾಜ್ಯ ಲೆಕ್ಕಪತ್ರ ಇಲಾಖೆಯಿಂದ ಎಂಬ ಪದಗಳ ನಂತರ 
" ಲೆಕ್ಕಪರಿಶೋಧನಾಧೀಕ್ಷಕ ವೃಂದದ ವ್ಯಕ್ತಿಯ ನಿಯೋಜನೆ ಮೂಲಕ" ಎಂಬ ಪದಗಳ ಬದಲಿಗೆ " ಲೆಕ್ಕಾಧೀಕ್ಷಕ ವೃಂದದ ವ್ಯಕ್ತಿಯ ನಿಯೋಜನೆ ಮೂಲಕ " 
ಎಂದು ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಉಮಾ.ಕೆ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. 
PR, 488 

( ಸೇವಾ ನಿಯಮಗಳು - 2 ) 
S . C . 100 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 193 ಸಅಸೇ 2013, ಬೆಂಗಳೂರು, ದಿನಾಂಕ: 28ನೇ ಆಗಸ್ಟ್ , 2014 , 
ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಶ್ರೀಮತಿ ಬಿ.ಎಲ್. ವತ್ಸಲಾ , ಪತ್ರಾಂಕಿತ ಆಪ್ತ ಸಹಾಯಕರು , ಕೃಷಿ ಇಲಾಖೆ ಇವರಿಗೆ 
ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವೇತನ ಶ್ರೇಣಿ ರೂ . 28100 - 50100 ರ ಆಪ್ತ ಕಾರ್ಯದರ್ಶಿ (ಗ್ರೇಡ್ - 2 ) 
ಹುದ್ದೆಗೆ ಸ್ಥಾನಾಪನ್ನ ಬಡ್ತಿ ನೀಡಿ ಆಪ್ತ ಕಾರ್ಯದರ್ಶಿ (ಗ್ರೇಡ್- 2 ), ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆ, ಯುವ ಸಬಲೀಕರಣ ಮತ್ತು 
ಕ್ರೀಡಾ ಇಲಾಖೆ - ಶ್ರೀಮತಿ ಜೆ. ಇ. ಸುಲೋಚನಾ, ಆಪ್ತ ಕಾರ್ಯದರ್ಶಿ (ಗ್ರೇಡ್ - 2) ಇವರ ವರ್ಗಾವಣೆಯಿಂದ ತೆರವಾಗಲಿರುವ ಹುದ್ದೆಗೆ ಸ್ಥಳ 
ನಿಯುಕ್ತಿಗೊಳಿಸಿ ಆದೇಶಿಸಿದೆ. 

ಭಾಗ - 1 
ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ - ಶ್ರೀಮತಿ ಜೆ. ಇ.ಸುಲೋಚನಾ, ಆಪ್ತ ಕಾರ್ಯದರ್ಶಿ (ಗ್ರೇಡ್ -2), ಸರ್ಕಾರದ ಪ್ರಧಾನ 
ಕಾರ್ಯದರ್ಶಿಯವರ ಆಪ್ತ ಶಾಖೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಇವರನ್ನು ಸಾರ್ವಜನಿಕ ಹಾಗೂ ಆಡಳಿತಾತ್ಮಕ ಹಿತದೃಷ್ಟಿಯಿಂದ 
ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸರ್ಕಾರದ ಕಾರ್ಯದರ್ಶಿಯವರ ಆಪ್ತ ಶಾಖೆ, ಲೋಕೋಪಯೋಗಿ, ಬಂದರು 
ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ - ಶ್ರೀಮತಿ ಎನ್.ಸರ್ವಮಂಗಳ , ಆಪ್ತ ಕಾರ್ಯದರ್ಶಿ (ಗ್ರೇಡ್ - 2 ) ಇವರ ವಯೋ ನಿವೃತ್ತಿಯಿಂದ ತೆರವಾಗಿರುವ 
ಹುದ್ದೆಗೆ ವರ್ಗಾಯಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಚಂದ್ರಶೇಖರ, 
P . R , 489 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 6) . 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ : ಸಿಆಸುಇ 119 ಶಿಸನೇ 2014, ಬೆಂಗಳೂರು, ದಿನಾಂಕ: 30ನೇ ಆಗಸ್ಟ್ , 2014 , 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಲಾ 26 ಕೆಎಲ್‌ಎಂ 2014 , ದಿನಾಂಕ: 26 - 06 - 2014 , ರನ್ವಯ ಛತ್ತೀಸ್‌ಘಡದ ಉಚ್ಚನ್ಯಾಯಾಲಯದ 
ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಹಾಗೂ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಮಾಜಿ ಅಧ್ಯಕ್ಷರಾದ ಗೌರವಾನ್ವಿತ 
ಶ್ರೀ , ನ್ಯಾಯಮೂರ್ತಿ ಎಸ್. ಆರ್ . ನಾಯಕ್‌ರವರನ್ನು ಕರ್ನಾಟಕ ಕಾನೂನು ಆಯೋಗದ ಅಧ್ಯಕ್ಷರನ್ನಾಗಿ ನೇಮಿಸಿರುವ ಇವರಿಗೆ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸಂಪುಟ ದರ್ಜೆಯ ಸಚಿವರ ಸ್ಥಾನಮಾನವನ್ನು ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಎಸ್. ನಾಗರಾಜಪ್ಪ, 

ಸರ್ಕಾರದ ಅಧೀನ ಕಾರ್ಯದರ್ಶಿ - 2, 
P . R . 490 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. 
S. C , 100 

( ರಾಜ್ಯ ಶಿಷ್ಠಾಚಾರ). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಡಿಪಿಎಆರ್ 39 ಹೆಚ್ ಎಂಬಿ 2014 , ಬೆಂಗಳೂರು, ದಿನಾಂಕ : 15 - 11 - 2014, 
ಶ್ರೀ ಸಿ. ಜಿ. ಸುಪ್ರಸನ್ನ , ಜಂಟಿ ನಿವಾಸಿ ಆಯುಕ್ತರು, ಕರ್ನಾಟಕ ಭವನ , ನವದೆಹಲಿ ಇವರನ್ನು ಕರ್ನಾಟಕ ಭವನದ ಜಂಟಿ ನಿವಾಸಿ ಆಯುಕ್ತರು 
( ಸಾರ್ವಜನಿಕ ಸಂಪರ್ಕ ) ಈ ಹುದ್ದೆಯ ಕರ್ತವ್ಯದಿಂದ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಬಿಡುಗಡೆಗೊಳಿಸಿ ಇವರ ಸೇವೆಯನ್ನು ನಗರಾಭಿವೃದ್ಧಿ 
ಇಲಾಖೆಗೆ ಹಿಂದಿರುಗಿಸಲಾಗಿದೆ. 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೮, ೨೦೧೪ 


೩೧೯ 


- ಶ್ರೀ ಶ್ರೀಕಾಂತ ರಾವ್, ಉಪ ನಿಯಂತ್ರಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ ಪ್ರಸ್ತುತ ಆಯುಕ್ತರು, ಉಡುಪಿ ನಗರ ಸಭೆ, ಉಡುಪಿ ಜಿಲ್ಲೆ ಇವರನ್ನು 
ನವದೆಹಲಿಯಲ್ಲಿರುವ ಕರ್ನಾಟಕ ಭವನದ ಉಪ ನಿವಾಸಿ ಆಯುಕ್ತರು ( ಸಾರ್ವಜನಿಕ ಸಂಪರ್ಕ ) ಈ ಹುದ್ದೆಗೆ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ನಿಯೋಜನೆ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P . R .509 

ಮುನಿರಾಜು 
SC - 25 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಿಆಸು ಇಲಾಖೆ ( ರಾಜ್ಯ ಶಿಷ್ಠಾಚಾರ - 1). 
ಪಶುಸಂಗೋಪನೆ ಮತ್ತು ಮೀನುಗಾರಿಕಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಪಶಂಮೀ 185 ಮೀಇಸೇ 2014 , ಬೆಂಗಳೂರು, ದಿನಾಂಕ : 12 - 11 - 2014. 
2015ನೇ ಸಾಲಿನಲ್ಲಿ ಮೀನುಗಾರಿಕೆ ಇಲಾಖೆಯ ಗ್ರೂಪ್- ಎ ಮತ್ತು ಬಿ ವೃಂದಕ್ಕೆ ಸೇರಿದ ಈ ಕೆಳಕಂಡ ಅಧಿಕಾರಿಗಳು ಅವರ ಹೆಸರಿನ ಮುಂದೆ 
ನಮೂದಿಸಿರುವ ದಿನಾಂಕದಂದು 60 ವರ್ಷ ವಯೋಮಿತಿಯನ್ನು ತಲುಪಲಿರುವ ಕಾರಣ, ಅವರುಗಳಿಂದ ಸರ್ಕಾರಕ್ಕೆ ಬರಬೇಕಾದ ಮನೆ ನಿರ್ಮಾಣ/ ಮನೆ 
ಖರೀದಿ ಮುಂಗಡ, ವಾಹನ ಖರೀದಿ ಮುಂಗಡ, ಇತರೆ ಮುಂಗಡಗಳು ಹಾಗೂ ಇತರೆ ಯಾವುದಾದರೂ ಹಣ ಬಾಕಿ ವಸೂಲಿ ಮಾಡುವುದಿದ್ದಲ್ಲಿ ಅಂತಹ 
ಬಾಕಿಯನ್ನು ಅವರ ನಿವೃತ್ತಿ ಉಪದಾನದಿಂದ ವಸೂಲಿ ಮಾಡಲು ಹಾಗೂ ಸದರಿ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ /ಲೋಕಾಯುಕ್ತ 
ವಿಚಾರಣೆ / ಇಲಾಖಾ ವಿಚಾರಣೆ ಹಾಗೂ ಇತರೆ ಯಾವುದಾದರೂ ವಿಚಾರಣೆ/ ಮೊಕದ್ದಮೆಗಳು ಬಾಕಿ ಇದ್ದಲ್ಲಿ ಅಥವಾ ಹೂಡಲು ಉದ್ದೇಶಿಸಿದ್ದಲ್ಲಿ ಅಂತಹ 
ವಿಚಾರಣೆಗಳ ಮೇಲೆ ಸಲ್ಲಿಸುವ ವಿಚಾರಣಾ ವರದಿಯನ್ನು ಆಧರಿಸಿ ಶಿಸ್ತು ಕ್ರಮ ಕೈಗೊಳ್ಳುವ ಷರತ್ತಿಗೊಳಪಟ್ಟು ಕರ್ನಾಟಕ ನಾಗರೀಕ ಸೇವಾ 
ನಿಯಮಾವಳಿಗಳ ನಿಯಮ 95 (1) ರನ್ವಯ ಅವರ ಹೆಸರಿನ ಮುಂದೆ ನಮೂದಿಸಿರುವ ದಿನಾಂಕದಂದು ಸರ್ಕಾರಿ ಸೇವೆಯಿಂದ ವಯೋನಿವೃತ್ತಿ ಹೊಂದಲು 
ಅನುಮತಿ ನೀಡಲಾಗಿದೆ. 
ಅಧಿಕಾರಿಯ ಹೆಸರು, ಪದನಾಮ ಮತ್ತು 

ವಯೋನಿವೃತ್ತಿ ಹೊಂದುವ 

ಜನ್ಮ ದಿನಾಂಕ 
ಕಾರ್ಯನಿರ್ವಹಿಸುತ್ತಿರುವ ಕಛೇರಿ 

ದಿನಾಂಕ 
- 2 


ಕ್ರಮ 


ವರ್ಗ 


ಸಂಖ್ಯೆ 


ಮೀನುಗಾರಿಕೆ ಉಪ ನಿರ್ದೇಶಕರು 


07 - 01 - 1955 


31 - 01 - 2015 


ಶ್ರೀ ಬಿ. ಆರ್, ಜಗದೀಶ್, 
ಮೀನುಗಾರಿಕೆ ಉಪ ನಿರ್ದೇಶಕರು, ಆಯುಕ್ತರ 
ಕಛೇರಿ, ಜಲಾನಯನ ಅಭಿವೃದ್ಧಿ ಇಲಾಖೆ, 
ಬೆಂಗಳೂರು 


12 - 05 - 1955 


31 - 05 - 2015 


31 - 12 - 1955 


31 - 12 - 2015 


ಶ್ರೀ ಸಿದ್ದಯ್ಯ , 
ಮೀನುಗಾರಿಕೆ ಉಪ ನಿರ್ದೇಶಕರು, ಕರ್ನಾಟಕ 
ಸಹಕಾರಿ ಮೀನುಗಾರಿಕೆ ಮಹಾಮಂಡಳಿ ನಿ ., 
ಮೈಸೂರು 
ಶ್ರೀ ಎಂ . ಡಿ . ಪ್ರಸಾದ್, 

ಮೀನುಗಾರಿಕೆ ಉಪ ನಿರ್ದೇಶಕರು, ಮಂಗಳೂರು 
ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರು 

ಶ್ರೀ ಪಾಪಣ್ಣ, 
ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರು, 
ಚಿತ್ರದುರ್ಗ 


21 - 03 - 1955 


31 - 03 - 2015 


18 - 10 - 1955 


31 - 10 - 2015 


ಶ್ರೀ ಡಿ. ನಾಗರಾಜ್ , 
ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರು, 

ಕೋಲಾರ 
ಮೀನುಗಾರಿಕೆ ಸಹಾಯಕ ನಿರ್ದೇಶಕರು ( ಆಡಳಿತ) 

| ಶ್ರೀ ಎಂ . ಶಿವಲಿಂಗಪ್ಪ, 
ಮೀನುಗಾರಿಕೆ ಸಹಾಯಕ ನಿರ್ದೇಶಕರು ( ಆಡಳಿತ) 
ಮೀನುಗಾರಿಕೆ ಉಪ ನಿರ್ದೇಶಕರ ಕಛೇರಿ, 
ಶಿವಮೊಗ್ಗ. 


01 - 04 - 1955 


31 - 03 - 2015 


R .N .I. No . KARBIL /2001/47147 POSTAL REGN. No . RNP/KA/BGS/2202/2014 - 16 
Licensed to post without prepayment WPP No . 297 


೩೨೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೮, ೨೦೧೪ 


ಭಾಗ ೨ 


ಕ್ರಮ 


ವರ್ಗ 


ಜನ್ಮ ದಿನಾಂಕ 


ಅಧಿಕಾರಿಯ ಹೆಸರು, ಪದನಾಮ ಮತ್ತು 
ಕಾರ್ಯನಿರ್ವಹಿಸುತ್ತಿರುವ ಕಛೇರಿ 

- 2 


ವಯೋನಿವೃತ್ತಿ ಹೊಂದುವ 

- ದಿನಾಂಕ 


ಸಂಖ್ಯೆ 


5 . 


7 . 


| 


21 - 06 - 1955 


30 - 06 - 2015 


ಶ್ರೀ ಹನುಮಂತಪ್ಪ ಹೆಚ್ . 
ಮೀನುಗಾರಿಕೆ ಸಹಾಯಕ ನಿರ್ದೇಶಕರು ( ಆಡಳಿತ) 
ಮೀನುಗಾರಿಕೆ ಉಪ ನಿರ್ದೇಶಕರ ಕಛೇರಿ, ಮೈಸೂರು 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P . R . 510 

- ಜಿ. ಜಯಣ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ ( ಮೀ ). 
ಕರ್ನಾಟಕ ವಿಧಾನಸಭೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕವಿಸಸ/ ಆ - 1/267 /ಎಫ್. ಪಿ.ಪಿ./ 2013 , ಬೆಂಗಳೂರು, ದಿನಾಂಕ : 15 - 10 - 2014, 
ವಿಷಯ : ಕರ್ನಾಟಕ ವಿಧಾನಸಭೆ ಸಚಿವಾಲಯದ ಜಂಟಿ ನಿರ್ದೇಶಕರ (ಸಂಶೋಧನಾ ಮತ್ತು ಉಲ್ಲೇಖನಾ) ಹುದ್ದೆಗೆ 

ಮುಂಬಡ್ತಿ ನೀಡುವ ಬಗ್ಗೆ. 
2003ರ ಕರ್ನಾಟಕ ವಿಧಾನಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು ) ನಿಯಮಾವಳಿಗಳ ನಿಯಮ 6(i) ರ ಪ್ರಕಾರ ಹಾಗೂ 
1977ರ ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳು ನಿಯಮ 19 ( 3)( ಎ) ನ್ನು ಓದಿಕೊಂಡಂತೆ ಈ ಸಚಿವಾಲಯದಲ್ಲಿ ಅಧೀನ 
ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಬಿ.ಆರ್. ಅಂಬಾ, ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ವೇತನ ಶ್ರೇಣಿ ರೂ . 40050 
1050 - 45300 - 1200 - 52500 - 1350 - 56550ರಲ್ಲಿ ಜಂಟಿ ನಿರ್ದೇಶಕರು (ಸಂಶೋಧನಾ ಮತ್ತು ಉಲ್ಲೇಖನಾ) ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ 
ನೀಡಲಾಗಿದೆ. 

ಸಭಾಧ್ಯಕ್ಷರ ಆದೇಶಾನುಸಾರ 
P . R . 511 

ನಜೀರ್ ಅಹಮದ್ 
SC- 50 

ಅಧೀನ ಕಾರ್ಯದರ್ಶಿ , 

ಕರ್ನಾಟಕ ವಿಧಾನಸಭೆ ಸಚಿವಾಲಯ . 
ಕರ್ನಾಟಕ ವಿಧಾನಸಭೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕವಿಸಸ/ ಆ - 1 / 32 / ಉ . ನಿ. ಅ . ಕಾ . ಮು೦ / 2012 , ಬೆಂಗಳೂರು, ದಿನಾಂಕ : 15 - 10 - 2014 . 


ವಿಷಯ : ಕರ್ನಾಟಕ ವಿಧಾನಸಭೆ ಸಚಿವಾಲಯದ ಅಧೀನ ಕಾರ್ಯದರ್ಶಿ ಹುದ್ದೆಗೆ ಮುಂಬಡ್ತಿ ನೀಡುವ ಬಗ್ಗೆ . 

2003ರ ಕರ್ನಾಟಕ ವಿಧಾನಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಾವಳಿಗಳ ನಿಯಮ 6( ii) ರ ಪ್ರಕಾರ ಹಾಗೂ 
1977ರ ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳ ನಿಯಮ 19 (3)( ಎ) ನ್ನು ಓದಿಕೊಂಡಂತೆ ಈ ಸಚಿವಾಲಯದಲ್ಲಿ 
ಶಾಖಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಕೆ. ವಿ. ಮುದ್ದಯ್ಯ , ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ವೇತನ ಶ್ರೇಣಿ ರೂ . 28100 - 700 
28800 - 800 - 33600 - 900 - 39000 - 1050 - 45300 -1200 -50100ರಲ್ಲಿ ಅಧೀನ ಕಾರ್ಯದರ್ಶಿ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಲಾಗಿದೆ. 

ಸಭಾಧ್ಯಕ್ಷರ ಆದೇಶಾನುಸಾರ 
P . R . 512 

ನಜೀರ್ ಅಹಮದ್ 
Sc -50 

ಅಧೀನ ಕಾರ್ಯದರ್ಶಿ , 
ಕರ್ನಾಟಕ ವಿಧಾನಸಭೆ ಸಚಿವಾಲಯ, 


ಮುದ್ರಕರು ಹಾಗೂ ಪ್ರಕಾಶಕರು : - ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ , ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 


